ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1520(1719) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಲೇತ್ರು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ : ಕುಮಾರ್‌ ನಾಯ್ಕ್‌ ವರದಿಯ ಒಂದು ಹೆಚ್ಚುವರಿ ವೇತನ ಬಡ್ಡಿಯನ್ನು ಜಾರಿಗೊಳಿಸುತ್ತಿರುವ ಬಗ್ಗೆ 


(ಅ) ಸರ್ಕಾರಿ/ಅನುದಾನಿತ ಪ್ರೌಢಶಾಲಾ ಶಿಕಕರು/ಮುಖ್ಯೋಪಾಧ್ಯಾಯರು ಹಾಗೂ ಪದವಿ 
ಪೂರ್ವ ಕಾಲೇಜು ಉಪನ್ಯಾಸಕರಿಗೆ 01.06.2016ರಲ್ಲಿ ನೀಡಲಾದ ಕುಮಾರ್‌ ನಾಯ್ಕ್‌ ವರದಿ 
ಅನ್ನಯ ಒಂದು ಹೆಚ್ಚುವರಿ ವೇತನ ಬಡ್ಡಿಯನ್ನು 01.11.2018ಕೆ ಮೂಲವಮೇತನದೊಂದಿಗೆ 
ವಿಲೀನಗೊಳಿಸಲಾಗಿತ್ತೇ; 


(ಆ) ಸರ್ಕಾರದ ಈ ಗೊಂದಲಗಳಿಂದಾಗಿ ಸದರಿ ನೌಕರರಿಗೆ 01.06.2016ರಿ೦ದ 
01.11.2018ರವರೆಗೆ ಪಡೆಯಲಾದ ವೇತನ ಭತ್ಯೆಗಳನ್ನು ಮರು ವಸೂಲಿ ಮಾಡುತ್ತಿರುವುದು 
ನಿಜವೇ; 


(ಇ) 2010, 2013 ರ ಬ್ಯಾಚ್‌ನ ಶಿಕ್ಷಕರು ಒಂದು ಹೆಚ್ಚುವರಿ ವೇತನ ಬಡ್ಡಿಯನ್ನು ಪಡೆಯದೆ 
ಸೌಲಭ್ಯದಿಂದ ವಂಚಿತರಾಗಿದ್ದ ವೇತನ ತಾರತಮ್ಯಕ್ಕೆ ಕಾರಣವಾಗಿರುವುದು ಸರ್ಕಾರದ 
ಗಮನಕೆೆ ಬಂದಿದೆಯೇ; 


(ಈ) 01.06.2016 ರಿಂದಲೇ ಕುಮಾರ್‌ ನಾಯ್ಕ್‌ ವರದಿ ಅನ್ವಯ ಒಂದು ಹೆಚ್ಚುವರಿ ವೇತನ 
ಬಡ್ತಿಯನ್ನು ಅವರವರ ಮೂಲವೇತನದಲ್ಲಿ ವಿಲೀನಗೊಳಿಸಲು ಸರ್ಕಾರದ ಕ್ರಮವೇನು? 


(ಉ) ಸಿ ಮತ್ತು ಡಿ ದರ್ಜೆ ನೌಕರರುಗಳಿಗೆ ಒಮ್ಮೆ ಪಾವತಿಸಿದ ವೇತನ ಭತ್ಯೆಗಳನ್ನು ಮರು 
ವಸೂಲಿ ಮಾಡುವಂತಿಲ್ಲ ಎಂದು ಕೆ.ಎ.ಟಿ ಹಾಗೂ ಸರ್ವೋಚ್ಞ್‌ ನ್ಯಾಯಾಲಯಗಳ 
ತೀರ್ಪುಗಳಿದ್ದರೂ ಸಹ ದಿ:01.06.2016ರಿ೦ದ 01.11.2018ರವರೆಗೆ ನೌಕರರುಗಳಿಗೆ 
ಪಾವತಿಸಲಾದ ಹೆಚ್ಚುವರಿ ವೇತನ ಬಡ್ತಿ ಭತ್ತೆಯನ್ನು ವಸೂಲಿ ಮಾಡುತ್ತಿರುವುದು ಸರಿಯೇ? 
(ವಿವರ ಒದಗಿಸುವುದು) 


